ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕರ್ನಾಟಿಕ ವಸತಿ ಶಿಕಣ ಸಂಸ್ಥೆಗಳ ಸಂಘದ ಆಸ್ಲಿತ್ವದ ಕುರಿತು 


ಡಾ।। ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು :- 


1152 (1372) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ರಾಜ್ಯದಲ್ಲಿ ಅಸಿತೃಕ್ಕೆ ಬಂದಿದ್ದು ಯಾವಾಗ; ಇದರ 
ಆಶಯಗಳು ಏನು; 


(ಆ) ಈ ಸಂಸ್ಥೆ ಮುಖಾಂತರ ಇದುವರೆಗೆ ನಿರ್ನಿಸಲಾಗಿರುವ ಶಾಲಾ/ಕಾಲೇಜುಗಳ ವಿವರಗಳನ್ನು 
ನೀಡುವುದು; 


(ಇ) ಈ ಸಂಸ್ಥೆ ಪ್ರಾರಂಭವಾದಾಗಿನಿಂದ ಇದುವರೆವಿಗೂ ವೆಚ್ಚ ಮಾಡಿರುವ ಮೊತ್ತ ಎಷ್ಟು? (ಸಮಾಜ 
ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಕಲ್ಮಾಣ ಇಲಾಖೆ ಒಳಗೊಂಡಂತೆ 
ವಿವರಗಳನ್ನು ನೀಡುವುದು) 


